ಗಣಿತ ಶಿಕಣ ಮತ್ತು ಪುರಾತನ ಭಾರತ ಗಣಿತ 
ಪ್ರದೀಪ್‌ ಸಿ. ಆರ್‌ ಮತ್ತು ಸರಯೂ ಪ್ರದೀಪ್‌ 


ಪುರಾತನ ಭಾರತದಲ್ಲಿ ಗಣಿತಕ್ಕೆ ವಿಶೇಷ ಸ್ಮಾನ ಮತ್ತು ಪಾತಗಳಿವೆ. ಈ ಪ್ರಬಂಧವು 
ಭಾರತದಲ್ಲಿ ಗಣಿತವು ನಡೆದುಬಂದ ದಾರಿಯ ಒಂದು ಪಕ್ಕಿನೋಟ ಮತ್ತು 
ಅದರಿಂದ ಇಂದಿನ ಗಣಿತ ಶಿಕ್ಷಣಕೆ ಸಾ೦ಂದರ್ಭಿಕವಾದ ಆಂಶಗಳನ್ನು 
ನಿರೂಪಿಸುವ ಒಂದು ಪ್ರಯತ್ನ. ಈ ಪ್ರಬಂಧದಲ್ಲಿ ಕಿ.ಶ ೧೫೦೦ ಕ್ಕೂ ಮುಂಚಿನ 
ಭಾರತೀಯ ಗಣಿತವನ್ನು ಮಾತ್ರ ಗಮನಿಸುತೇವೆ. ಈಚಿನ ದಿನಗಳಲ್ಲಿ ಗಣಿತಕ್ಕೆ 
ಪುರಾತನ ಭಾರತದ ಕೊಡುಗೆ ಎಂದ ತಕ್ಷಣ ವೇದಗಣಿತ ಎಂದೇ ಜನಜನಿತವಾಗಿದೆ. 
ಆದರೆ ಲೇಖಕರಿಗೆ ತಿಳಿದಂತೆ ಇದು ತಪ್ಪು ತಿಳುವಳಿಕ. ಅನೇಕ ಪರಿಣತರ 
ಅನಿಸಿಕೆಯಂತೆ ವೇದಗಳಲ್ಲಿ ಹಲವು ಗಣಕೀಯ ತಂತ್ರಗಳಿವೆ ಎಂಬುದು 
ನಿಜವಾದರೂ ವೇದಗಳಲ್ಲಿರುವ ಗಣಿತಕ್ಕಿಂತ ಪ್ರಬುದ್ಧವಾದ ಗಣಿತವು ಭಾರತದಲ್ಲಿ 
ಅರಳಿದೆ. ಈ ಗಣಿತ ರತ್ನಗಳಲ್ಲಿ ಕೆಲವು ಮುಖ್ಯವಾದುವುಗಳನ್ನು ಇಲ್ಲಿ 
ಮಂಡಿಸಲಾಗಿದೆ. 


ಸುಮಾರು ಕ್ರಿ.ಪೂ. ೩೦೦೦ ವರ್ಷಗಳ ಹಿಂದೆ ಸಿಂಧೂ ಕಣಿವೆಯ ನಾಗರೀಕತೆಯಲ್ಲಿ 
ನಾವು ಗಣಿತದ ಮೊದಲ ಹೆಜ್ಜೆಗಳನ್ನು ಕಾಣಬಹುದು. ಆ ನಾಗರೀಕತೆಯ ಲಿಪಿಯು 
ಇಂದಿಗೂ ಬಿಡಿಸಲಾಗದ ಗಂಟಾಗಿದ್ದರೂ ಅಲ್ಲಿಯ ಜನರು ಅಂಕಿ ಜ್ಞಾನವನ್ನಷ್ಟೇ 
ಅಲ್ಲದೆ ವಿವಿಧ ಬೌತಿಕ ಪ್ರಮಾಣಗಳನ್ನು ಅಳೆಯುವುದರಲ್ಲಿ ಪರಿಣತಿಯನ್ನು 
ಹೊಂದಿದ್ದರು. ಅವರ ಪ್ರಮಾಣೀಕರಿಸಿದ ಕಟ್ಟಿಡಗಳು, ರಸ್ತೆಗಳು ಮತ್ತು ಹರಪ್ಪ, 
ಮೊಹೆಂಜದಾರೊ ನಗರಗಳು ಅವರ ಗಣಿತ ಮತ್ತು ವಿಜ್ಞಾನಕ್ಕೆ ಸಾಕ್ಲಿ. 
ವ್ಯವಹಾರಕ್ಕೆ ಆ ಜನರು ಬಳಸುತಿದ್ದ ಪ್ರಮಾಣೀಕರಿಸಿದ ತೂಕದ ಬೊಟ್ಟುಗಳು 
ದೊರಕಿವೆ. ಅಲ್ಲಿ ನಿಖರವಾಗಿ ಒಂದು ಅಳತೆ ತೂಕದ ೨, ೫, ೧೦, ೨೦, ೫೦, ೧೦೦, 
೨೦೦ ಮತ್ತು ೫೦೦ರಷ್ಟರವರೆಗಿನ ಬೊಟ್ಟಿಗಳು ದೊರಕಿವೆ. ಅದೂ ಅಲ್ಲದೆ ಅದೇ 
ತೂಕದ ೦.೦೫, ೦.೧, ೦.೨, ೦.೫ರಷ್ಟರ ಬೊಟ್ಟುಗಳು ಅವರ ಗಣಿತ ಸಾಮರ್ಥ್ಯದ 
ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ನಮ್ಮ ಶಾಲೆಗಳಲ್ಲಿ ದಶಮಾಂಶ ಪದ್ಧತಿಗಳನ್ನು 
ಹೇಳಿಕೊಡುವಾಗ ಈ ರೀತಿಯ ಪ್ರಮಾಣೀಕರಿಸಿದ ಅಳತೆಗಳೋಂದಿಗೆ 
ಆಡುವುದರಿಂದ ನಮ್ಮ ಮಕ್ಕಳಿಗೆ ಗಣಿತದ ತಿಳುವಳಿಕೆ ಹೆಚ್ಚು 
ಸಂಗತವಾಗಬಹುದು ಎಂದು ಲೇಖಕರ ಅಭಿಪ್ರಾಯ. 


ನಂತರ ಗಮನ ಸೆಳೆಯುವ ಗಣಿತೀಯ ಜ್ಞಾನವೆಂದರೆ ಶುಲಸೂತ್ರಗಳು. ಪರಿಣತರ 
ಅಭಿಪ್ರಾಯದಂತೆ ಇದು ವೇದಗಳಲ್ಲಿರುವ ಎಲ್ಲಾ ಗಣಿತದ ಮೂಲ. ಇವು 
ವೇದಗಳಲ್ಲಿ ಅನುಬಂಧದ ರೂಪದಲ್ಲಿವೆ. ಗಣಿತದ ದೃಷ್ಟಿಯಿಂದ ಮುಖ್ಯವಾದವು 
ಬೌಧಯಾನ, ಮಾನವ, ಆಪಸ್ತಂಭ ಮತ್ತು ಕಾತ್ಮಾಯನ ಶುಲ್ಧಸೂತ್ರಗಳು. ಈ 


ಸೂತ್ರಗಳ ಭಾಷಾ ಸ್ವರೂಪದಿಂದ ಇವು ಕ್ರಿ.ಪೂ. ಮೊದಲ ಸಹಸ್ರಮಾನದಲ್ಲಿ 
ರಚನೆಯಾಗಿದ್ದರೂ ಇನ್ನೂ ಮುಂಚಿನ ಮೌಖಿಕ ಪರಂಪರೆಯನ್ನು ಸೂಜಚಿಸಿತ್ತದೆ 
ಎಂಬುದು ತಜ್ಞರ ಅನಿಸಿಕೆ. ಯಜ್ಞ ಯಾಗಾದಿಗಳಲ್ಲಿ ಕಟ್ಟಿಬೇಕಾದ ವಿವಿಧ ಸ್ತಂಭ, 
ಹೋಮಕುಂಡ ಮತ್ತು ಮಂಟಿಪಗಳ ಆಕೃತಿಗಳನ್ನು ನಿರ್ನಿಸಲು ಬೇಕಾದ 
ಗಣಿತವನ್ನು ಈ ಸೂತ್ರಗಳು ವಿವರಿಸುತ್ತದೆ. ಈ ಆಕೃತಿಗಳ ವಿವಿಧ ಉದ್ದಗಲಗಳನ್ನು 
ದಾರಗಳಿಂದ ಅಳೆಯುತ್ತಿದ್ದರು. ಹಾಗಾಗಿ ಇವಕ್ಕೆ ಶುಲ್ಪ (- ದಾರ) ಸೂತ್ರಗಳು ಎಂಬ 
ಹೆಸರಿದೆ. ನಾವೀಗ ಪೈಥಾಗೊರನ ಪ್ರಮೇಯ ಎಂದು ಯಾವುದಕ್ಕೆ ಹೇಳುತ್ತೇವೋ 
ಅದು ಕೂಡ ಬೌಧಯಾನ ಶುಲ್ಧಸೂತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅನೇಕ 
ಪೈಥಾಗೊರನ ತಿವಳಿಗಳನ್ನು ಹೆಸರಿಸಲಾಗಿದೆ. ವಿಸೀರ್ಣವನ್ನು ಬದಲಾಯಿಸದೆ 
ಒ೦ದು ಆಕೃತಿಯನ್ನು ಇನ್ನೊಂದಕ್ಕ ರೂಪಾಂತರ ಮಾಡುವ ವಿಧಾನಗಳನ್ನು 
ಕೊಡಲಾಗಿದೆ. ಉದಾಹರಣೆಗೆ ನಿರ್ದಿಷ್ಠ ವಿಸೀರ್ಣವುಳ್ಳ ಚೌಕವನ್ನು 
ಆಯತವನ್ನಾಗಿ, ಸಮಬಾಹು ತ್ರಿಬುಜವನ್ನಾಗಿ ಸಮಬಾಹು ತ್ರಾಪಿಜ್ಯವನ್ನಾಗಿ, 
ವೃತ್ತವನ್ನಾಗಿ() ಮಾರ್ಪಡಿಸುವ ಕ್ರಮಗಳನ್ನು ವಿವರಿಸಲಾಗಿದೆ. ಈ ರೀತಿಯ 
ಚಟುವಟಿಕೆಗಳನ್ನು ನಮ್ಮ ಶಾಲಾ ಪಠ್ಯಗಳಲ್ಲಿ ಪರಿಚಯಿಸುವುದು ಸೂಕ. 
ಇವಲ್ಲದೆ ಬೌಧಯಾನ ಶುಲ|ಸೂತ್ರದ ಮುಖ್ಯವಾದ ಕೊಡುಗೆ ಎಂದರೆ 
ವರ್ಗಮೂಲಗಳ ಚಿ:೦ತನೆ ಮತ್ತು ಹೈ ಬೆಲೆಯ ವಿಕಸನ. ೨ ಮತ್ತು ೩ರ 
ವರ್ಗಮೂಲಕ್ಕ ರಿಕರೆನ್ಸ್‌ ರೆಲೇಷನ್‌ ಕಂಡುಕೂಂಡ ಈ ಚಾಣಾಕ್ಷರ ಮೇಲೆ 
ನಮಗುಂಟಾಗುವ ಗೌರವವು ಸಹಜವೇ! ಆದರೆ ಇವು ಅಭಾಗಲಬ್ಧ ಸಂಖ್ಯೆಗಳು 
ಎ೦ಬ ಆಲೋಚನೆ ಇವರಲ್ಲಿ ಮೂಡಿರುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ. 


ಸುಮಾರು ಕ್ರಿ.ಪೂ. ೨೦೦ ರಿಂದ ೪೦೦ ಜೈನರ ಬೃಹತ್‌ ಸಂಖ್ಯೆಗಳ ಮತ್ತು ಅವುಗಳ 
ಮನನ ಪ್ರಮುಖವಾದುದು. ಜೈನರ ಗಣಿತದಲ್ಲಿ ಫಾತಗಳು ಮತ್ತು ಲಾಗರಿದಮ್ಮ್‌ 
ನಡುವಿನ ಸಂಬಂಧಗಳ ಸ್ಪಷ್ಟತೆ ಕಾಣಸಿಗುತ್ತದೆ. ಅಂದಿನ ಅರ್ಧಛೇಧ ಇಂದಿನ 
ಬೇಸ್‌ ೨ ಲಾಗರಿದಮ್ಸ್‌. ಅಂತೆಯೇ ತ್ರಿಕಛೇಧ ಬೇಸ್‌ ೩ ಲಾಗರಿದಮ್ಸ್‌. ಅನಂತ 
ಒಂದೇ ಅಲ್ಲ, ಅದರಲ್ಲಿ ವಿವಿಧ ರೀತಿಗಳಿವೆ ಎಂಬುದನ್ನು ಕಂಡವರಿವರು. ಇವರು 
ಕಲವು ವೃತ್ತಾಕಾರದ ಹಾಗು ಗೋಳಾಕಾರದ ಆಕೃತಿಗಳ ವ್ಯಾಸ ಮತ್ತು ಪರಿಧಿಗಳ 
ನಡುವಿನ ಸಂಬಂಧವನ್ನು ಕಂಡಿದ್ದರು. ಜೈನ ಗಣಿತಜರಿಗೆ ಕಮರಚನೆ 
(ಪರ್‌ಮ್ಯ್ಯುಟೇಷನ್‌) ಮತ್ತು ಸಂಯೋಜನೆ (ಕಾಂಬಿನೇಷನ್‌) ಅತಿ ಪ್ರಿಯವಾದ 
ಗಣಿತ ಕ್ರಿಯೆಗಳೇನೋ ಎನಿಸುತ್ತದೆ. ವಿವಿಧ ತತ್ವಗಳ ಸಂಯೋಜನೆಗಳ ಬಗ್ಗೆ 
ಅವರು ಚಿ೦ತಿಸಿರುತ್ತಾರೆ. ಸಂಖ್ಯಾ ಶ್ರೇಣಿ ಮತ್ತು ಸರಣಿಗಳಿಗೆ ರೇಖಾಗಣಿತದ 
ಕೋನದಿಂದ ನೋಡುವ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. 


ಪುರಾತನ ಭಾರತದ ಗಣಿತದ ಬಗ್ಗೆ ಇರುವ ಯಾವುದೇ ಅಧ್ಯಯನವು ಬಕಲಿ 
ಹಸ್ತಪ್ರತಿಯ ವಿಶ್ಲೇಷಣೆ ಇಲ್ಲದೆ ಪೂರ್ಣವಾಗುವುದಿಲ್ಲ. ಬಕ್ತಲಿ ಈಗಿನ ಪಾಕಿಸ್ತಾನಕ್ಕೆ 


ಸೇರಿರುವ ಜಾಗ. ೧೮೮೧ರಲ್ಲಿ ಭೂರ್ಜ ವೃಕ್ಷದ ತೊಗಟೆಯ ಮೇಲೆ ಬರೆದಿರುವ 
ಹಸ್ನಪ್ರತಿಯೊಂದು ಸಿಕ್ಕಿತು. ನಮಗೆ ಸಿಕ್ಕಿರುವ ಹಸ್ತಪ್ರತಿಗಳಲ್ಲಿ ಅತ್ಯ೦ತ 
ಪುರಾತನವಾದ ಪ್ರತಿ ಇದು. ಇದರ ಅವಧಿ ಕ್ರಿ.ಶ. ೨ ಮತ್ತು ೩ನೇ ಶತಮಾನ ಎಂದು 
ನಂಬಲಾಗಿದೆ. ಈ ಹಸ್ತಪ್ರತಿಯಲ್ಲಿ ಮೊದಲಬಾರಿಗೆ ಶೂನ್ಯವು ದಾಖಲಾಗಿದೆ. ಇದು 
ಸಂಸ್ಕೃತದಲ್ಲಿದ್ದರೂ ಸ್ನಳೀಯ ಆಡು ಭಾಷೆಗಳ ಪ್ರಭಾವವನ್ನು 
ಅಲ್ಲಗಳೆಯಲಾಗುವುದಿಲ್ಲ. ಈ ಪ್ರತಿಯಲ್ಲಿ ಖುಣಸಂಖ್ಯೆಗಳು, ಭಿನ್ನರಾಶಿಗಳು, 
ಅನುಪಾತಗಳು ಮತ್ತವುಗಳ ಗಣಿಕೀಯ ಕ್ರಿಯೆಗಳು ದಾಖಲಾಗಿವೆ. ಲಾಭ/ನಷ್ಟದ 
ಲೆಕ್ಕಗಳು, ಕೂಲಿ ಲೆಕ್ಕಾಚಾರ, ಚಿನ್ನದಲ್ಲಿರುವ ಕಲ್ಮಷದ ಲೆಕ್ಕಾಚಾರ, 
ಪ್ರಭು-ಸೇವಕರ ನಡುವೆ ನಡೆಯಬಹುದಾದ ವಿನಿಮಯಗಳ ಲೆಕ್ಕಾಚಾರ, ವೇಗ 
ಮತ್ತು ದೂರಗಳ ಲೆಕ್ಕಾಚಾರಗಳು -- ಹೀಗೆ ಅನೇಕ ದೈನಂದಿನ ವ್ಯಾವಹಾರಿಕ 
ಗಣಿತವು ದಾಖಲಾಗಿದೆ. ಪ್ರಾಚೀನ ಭಾರತದ ಗಣಿತಜರ ಮುಕುಟಿಪ್ರಾಯವಾದ 
ಎರಡು ಕೊಡುಗೆಗಳು ಎ೦ದರೆ ಶೂನ್ಯ ಮತ್ತು ಸ್ಮಾನಬೆಲೆ. ಈ ಎರಡೂ 
ಪರಿಕಲ್ಪನೆಗಳು ಜಗತ್ತು ಗಣಿತವನ್ನು ಸಂವಹಿಸುವ ರೀತಿಯ ಮೇಲೆ ಅಗಾಧವಾದ 
ಪರಿಣಾಮ ಬೀರಿವೆ. ಈ ಎರಡೂ ಪರಿಕಲ್ಪನೆಗಳು ಅಂದಿನ ಬಾರತದಲ್ಲಿ 
ಪ್ರಚಿಲಿತವಾಗಿದ್ದವು ಎಂದು ಬಕ್ತಲಿ ಹಸಪ್ರತಿಯಿಂದ ತಿಳಿದು ಬರುತ್ತದೆ. 


ಪಾಣಿನಿಯ ವ್ಯಾಕರಣ ಸೂತ್ರಗಳು ತರ್ಕಶಾಸ್ತ್ರದ ಅನೇಕ 
ಅಂಶಗಳನ್ನೊಳಗೊಂಡಿವೆ. ತರ್ಕ ಪ್ರಕ್ರಿಯೆಗಳಾದ ನಕಾರ, ಮತ್ತು, ಅಥವಗಳ 
ವ್ಯಾಖ್ಯಾನಗಳಿವೆ. ಭಾಷೆಯ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಕಂಡುಕೊಂಡ ಈ 
ಅಂಶಗಳಲ್ಲಿ ಗಣಿತದ ಪ್ರಬುದ್ದ ವಿಚಾರಗಳನ್ನು ಕಾಣಬಹುದು. 


ಕ್ರಿ.ಶ. ೪ನೇ ಶತಮಾನದಿಂದ ೧೨ನೇ ಶತಮಾನದವರಗೆ ಭಾರತದ ಗಣಿತದ 
ಸುವರ್ಣಯುಗ ಎಂದೇ ಹೇಳಬಹುದು. ಈ ಸಮಯದ ಗಣಿತ ಬೆಳವಣಿಗೆಗೆ ಮುಖ್ಯ 
ಪ್ರಚೋದನೆ ಗ್ರಹಗತಿ ಚಲನೆ. ಜ್ಯೋತಿಶ್ಕಾಸ್ತ ಮತ್ತು ಅದರ ಬೆಳವಣಿಗೆಗೆ ಬೇಕಾದ 
ನಿಖರವಾದ ಪಂಚಾಂಗವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಅನೇಕ 
ಶ್ರೇಷ್ಠಮಟ್ಟಿದ ಗಣಿತದ ಅವಿಷ್ಠಾರಗಳಾಯಿತು. ಜ್ಯೋತಿಷ್ಠಾಸ್ತ ಪಾರಂಗತರು 
ಗ್ರಹಗಳ ಸ್ಥಾನಜ್ಞಾನದಿಂದ ಜನರ ಭವಿಷ್ಯವನ್ನು ಸೂಚಿಸುತ್ತಿದ್ದರು. ಗ್ರಹಗತಿ 
ಚಲನೆಯನ್ನು ಅಭ್ಯಸಿಸಲು ಹಲವು ಸಿದ್ಧಾಂತಗಳ ರಚನೆಯಾಯಿತು. ಈ 
ಸಿದ್ಧಾಂತಗಳಲ್ಲಿ ಪ್ರಮುಖವಾದವು ಸೂರ್ಯಸಿದ್ಧಾಂತ, ಆರ್ಯಸಿದ್ಧಾ೦ತ, 
ಬ್ರಹ್ಮಸ್ಬುಟಸಿದ್ದಾಂತ, ಮಹಾಸಿದ್ದಾಂತ ಮತ್ತು ಸಿದ್ಧಾಂತಶಿರೋಮಣಿ. ಈ 
ಸಿದ್ಧಾಂತಗಳ ಮುಖ್ಯ ಉದ್ದೇಶ ವಿವಿಧ ಆಕಾಶಕಾಯಗಳ ಸ್ಥಾನವನ್ನು ನಿಖರವಾಗಿ 
ಯಾವುದೇ ಸ್ಥಳದಿಂದ ಗುರುತಿಸುವುದು. ಗಹಗಳ ಚಲನೆಯನ್ನು ೨೭ ನಕ್ಷತ್ರಗಳು 
ಹಾಗು ೧೨ ರಾಶಿಗಳ ಹಿನ್ನೆಲೆಯಲ್ಲಿ ಗುರುತಿಸುತ್ತಿದ್ದರು. ಸೂರ್ಯಸಿದ್ದಾಂತದ 
ಅದ್ಭುತ ತೀರ್ಮಾನಗಳಲ್ಲಿ ಕೆಲವು ಎ೦ದರೆ: ಭೂಮಿಯ ವ್ಯಾಸ ಆ೦೦೦ 


ಮೈಲಿಗಳು, ಚಂದ್ರನ ವ್ಯಾಸ ೨೪೦೦ ಮೈಲಿಗಳು, ಭೂಮಿ-ಚ೦ದ್ರರ ಅಂತರ 
೨೫೮,೦೦೦ ಮೈಲಿಗಳು. ಈ ಬೆಲೆಗಳು ನಮಗೆ ಇಂದು ತಿಳಿದಿರುವ ಬೆಲೆಗಳಿಗೆ 
ಹತ್ತಿರವಾಗೇ ಇವೆ. ಹೀಗೆ ತೀರ್ಮಾನಿಸಲು ಆ ಗಣಿತಜರು ಅವಿಷ್ಮರಿಸಿದ ಕೆಲವು 
ಮುಖ್ಯವಾದ ಗಣಿತ ಎಂದರೆ: ವರ್ಗಸಮೀಕರಣವನ್ನು ಬಗೆಹರಿಸುವುದು, 
ತ್ರಿಕೋನಜ್ಯಾಮಿತಿಯಲ್ಲಿ ಬರುವ ಅನುಪಾತಗಳ ಕೋಷ್ಟಕ, 
ತ್ರಿಕೋನಜ್ಯಾಮಿತಿಯ ಸಮಸಂಗತಿಗಳು, ವೃತ್ತೀಯ ಚತುರ್ಬುಜಗಳ ಗುಣಗಳು, 
ಅತ್ಯಲ್ಪಗಳ ಅಂಕಗಣಿತ. ಇಂದಿಗೂ ಗಣಿತಜ್ಞರ ಮನ ಸೆಳೆದಿರುವ ಗಣಕೀಯ ಕ್ರಿಯೆ 
ಎ೦ದರೆ ಚಕ್ರವಾಲ ವಿಧಿ. ಈ ವಿಧಿ ಎರಡು ಚರಾಂಕಗಳಿರುವ 
ವರ್ಗಸಮೀೀಕರಣವನ್ನು ಪರಿಹರಿಸಬಲ್ಲದು (ಪೆಲ್ಲನ ಸಮೀಕರಣ). ಈ 
ಅಸಾಮಾನ್ಯ ಗಣಿತಜಭರ ಸಾಧನೆಯಲ್ಲಿ ಇನ್ನೂ ಸುಮಾರು ೫೦೦ ವರ್ಷಗಳ ನ೦ತರ 
ಸಾಧಿಸಿದ ನ್ಯೂಟಿನ್ನನ ಕಲನಶಾಸ್ಪದ ಮೂಲಕಲ್ಪನೆಗಳಿರುವುದು ಗಮನಾರ್ಹ 
ಅಂಶ. ಈ ಸಾಧನೆಗಳ ಮುಖ್ಯ ಕಾರಣಕರ್ತರ ಹೆಸರು, ಅವಧಿ ಮತ್ತು ಅವರು 
ವಾಸಿಸುತ್ತಿದ್ದ ಪ್ರದೇಶಗಳು ಹೀಗಿವೆ: ಆರ್ಯಭಟ (೪೭೦, ಬಿಹಾರ), ವರಾಹಮಿಹಿರ 
(೫೦೦, ಮಧ್ಯಪ್ರದೇಶ), ಭಾಸ್ಮರ-೧ (೬೫೦, ಮಹಾರಾಷ್ಟ), ಬ್ರಹ್ಮಗುಪ್ತ (೬೦೦, 
ರಾಜಾಸ್ಥಾನ), ಮಹಾವೀರ (ಆ೫೦, ಕರ್ನಾಟಕ), ಶ್ರೀಧರ (0೦೦, ಬಂಗಾಳ), 
ಭಾಸ್ಯ್ಕರ-೨ (೧೧೦೦, ಮಹಾರಾಷ್ಟ). 


ಕಿ.ಶ. ೧೪ನೇ ಶತಮಾನದಿಂದ ಸುಮಾರು ಇನ್ನೂರು ವರ್ಷಗಳಕಾಲ ಕೇರಳದ 
ಗಣಿತಜರು ವಿಶ್ವಕ್ಕೆ ಉನ್ನತ ಮಟ್ಟಿದ ಗಣಿತವನ್ನು ನೀಡಿದರು. ಈ ಗಣಿತವೆಲ್ಲಾ 
ಗ್ರಹಗತಿ ಚಲನೆಯನ್ನು ಇನ್ನೂ ನಿಖರವಾಗಿ ಸೂಚಿಸಲು ಸೃಷ್ಟಿಸಲಾಯಿತು. 
ಗಣಿತದ ಬೆಳವಣಿಗೆಯನ್ನು ಪರಿಮಿತ(ಫೈನೈಟ್‌) ದಿಂದ ಅನಂತದತ್ತ ಎಂದು 
ಪರಿಗಣಿಸಿದರೆ, ಕೇರಳ ಗಣಿತ ಶಾಲೆಯದು ಮೊದಲ ಹೆಜ್ಮಿ. ತಿಕೋನಜ್ಯಾಮಿತಿಯ 
ಅನುಪಾತಗಳ ಅನಂತ ಶ್ರೇಣಿಗಳನ್ನು ಮೊದಲು ಕಂಡವರಿವರು. ಇವರು ಅನಂತ 
ಶ್ರೇಣಿಗಳನ್ನು ಬಾಗಲಬ್ಲ ಸಂಖ್ಯೆಗಳಲ್ಲಿ ಸರಿಸುಮಾರಾಗಿ ಸೂಚಿಸಬಹುದು 
ಎಂಬುದನ್ನು ತೋರಿಸಿಕೊಟ್ಟಿವರಲ್ಲಿ ಮೊದಲಿಗರು. ಇವರ ಅಭಿಪ್ರಾಯಗಳು 
ಮತ್ತು ಆಲೋಚನೆಗಳು ಕಲನಶಾಸ್ಪವನ್ನು ವಿರೀಕ್ಲಿಸುತ್ತಿದ್ದವು ಎ೦ದರೆ ಉತ್ಪೈೇಕ್ಸ್‌ 
ಎಂದೆನಿಸುವುದಿಲ್ಲ. ಈ ಶಾಲೆಯನ್ನು ಸ್ಥಾಪಿಸಿದವರು ಸಂಗಮಗ್ರಾಮದ ಮಾಧವ. 
ಮಾಧವ ಮಧ್ಯಕಾಲೀನ ಪ್ರಪ೦ಚ ಕಂಡ ಅತಿ ಶ್ರೇಷ್ಠ ಗಣಿತಜ ಎ೦ದು ಪರಿಣತರ 
ಅಭಿಮತ. ಈ ಶಾಲೆಯ ಇತರ ಘಟಾನುಘಟಿಗಳಲ್ಲಿ ಪ್ರಸಿದ್ಧರಾದವರು ನೀಲಕಂದ, 
ಜ್ಯೇಶ್ಟದೇವ, ಶಂಕರ ವಾರಿಯರ್‌, ನಾರಾಯಣ, ಅಚ್ಯುತ ಪಿಸರಟಿ, ಸೋಮಯಾಜಿ, 
ಶಂಕರ ವರ್ಮ. ಈ ಶಾಲೆಯ ಬೆಳವಣಿಗೆಯಲ್ಲಿ ಎರಡು ಗಮನಾರ್ಹ ಅಂಶಗಳಿವೆ -- 
ಒಂದು ಈ ಗಣಿತ ಶಾಲೆಗೆ ಸಾಮಾಜಿಕ ಸಂದರ್ಭವೊಂದಿತ್ತು, ಎರಡು ಮೊದಲ 
ಬಾರಿಗೆ ಗಣಿತವನ್ನು ಗಣಿತಕ್ಕೋಸ್ಕರ ಸೃಷ್ಠಿಸುವ ಆನಂದವನ್ನು ಕಾಣಬಹುದು. 
ಈ ಶಾಲೆಯಲ್ಲಿ ಸಮಾಜದ ವಿವಿಧ ಸರದ ಜನರು ಬಾಗವಹಿಸಿರುವುದನ್ನು 


ಕಾಣಬಹುದು. ಇವರು ಆವಿಷ್ಕರಿಸಿದ ಶ್ರೇಣಿಗಳು ನಮ್ಮ ವಿಶ್ವವಿದ್ಯಾಲಯದ 
ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬಹುದು ಎಂದು ಲೇಖಕರ ಅನಿಸಿಕೆ. 


seearepi@gmail.com 

ಗಣಿತ ವಿಬಾಗ 

ಚೆನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ 
ರಾ.ಹೇ. ೨೦೬, ಗುಬ್ಬಿ 

೫೭೨೨೧೬ 


